ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ: 14ನೇ ಡಿಸೆ೦ಬರ್‌, 2020 


ಕಾಲ್ಪನಿಕ ವೇತನ ಜಾರಿ ಕುರಿತು 
ಡಾ: ಚಂದ್ರಶೇಖರ್‌ ಬಿ. ಪಾಟೇಲ್‌ (ಪದವೀಧರರ ಕ್ಲೇತ್ರು:- 


623(732) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಕಾಲ್ಪನಿಕ ವೇತನ ವಿಚಾರವಾಗಿ ಶ್ರೀ ಬಸವರಾಜ ಹೊರಟ್ಟೆಿಯವರ ಸಮಿತಿಯು ಸಲ್ಲಿಸಿರುವ ವರದಿ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಯಾವಾಗ ಜಾರಿಗೆ ತರಲಾಗುವುದು; 


nm! 


(ಆ) ಸದರಿ ವರದಿಯು ಜಾರಿಗೆ ವಿಳಂಬವಾಗುತಿರುವುದಕ್ಕೆ ಕಾರಣವೇನು? (ಮಾಹಿತಿ ಒದಗಿಸುವುದು) 


